ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: 1077(1077) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎಸ್‌. ನಾಗರಾಜ್‌(ಸ೦ದೇಶ್‌ ನಾಗರಾಜ್‌)(ಸ್ಮಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಕಾರ್ಮಿಕ ಸಚಿವರು 


ವಿಷಯ: ಮೈಸೂರಿನ ರೀಡ್‌ ಅಂಡ್‌ ಟೇಲರ್‌ ಕಾರಾನೆಯಲ್ಲಿ ನೌಕರರ ವಜಾ ಬಗ್ಗೆ 


(ಅ) ಮೈಸೂರಿನ ರೀಡ್‌ ಅಂಡ್‌ ಟೇಲರ್‌ ಕಾರ್ಬಾನೆಯಿಂದ ಎಷ್ಟು ನೌಕರರನ್ನು ಕೆಲಸದಿಂದ 
ತೆಗೆದುಹಾಕಲಾಗಿದೆ ; ಇವರ ಪುನರ್‌ ನೇಮಕಕ್ಕಾಗಿ ಸತ್ಯಾಗ್ರಹ ನಡೆಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ ಬಗ್ಗೆ ಕೈಗೊಂಡಿರುವ ಕ್ರಮಗಳೇನು; ಈ ನೌಕರರಿಗೆ 
ಪರ್ಯಾಯ ವ್ಯವಸ್ಥೆ ಮಾಡಲು ಕ್ರಮ ತೆಗೆದುಕೊಳ್ಳಲಾಗುವುದೇ; 


(ಆ) ಹಿಮ್ಮಾವು ಏಷಿಯನ್‌ ಪೇಂಟ್ಸ್‌ ಕಾರ್ಬಾನೆಗಾಗಿ ಭೂಮಿಯನ್ನು ನೀಡಿರುವ ರೈತರ 
ಮಕ್ಕಳಿಗೆ ಉದ್ಯೋಗ ವಬೀಡಲು ಕ್ರಮ ಜರುಗಿಸಲಾಗಿದೆಯೇ; ಭೂಮಿಯನ್ನು ಬಿಟ್ಟಿಕೊಟ್ಟಿ 
ಎಷ್ಟು ಜನ ರೈತಾಪಿ ಜನರು ಈ ಬಗ್ಗೆ ಅರ್ಜಿ ಸಲ್ಲಿಸಿದ್ದಾರೆ; ಇದುವರೆಗೆ ಎಷ್ಟು ಜನ ರೈತಾಪಿ 
ಮಕ್ಕಳಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ; ಭೂಮಿಯನ್ನು ಕಳೆದುಕೊಂಡಿರುವ ಎಲ್ಲಾ 
ಕುಟುಂಬಗಳಿಗೂ ಉದ್ಯೋಗಾವಕಾಶ ಕಲ್ಪಿಸಲು ಕ್ರಮ ತೆಗೆದುಕೊಳ್ಳಲಾಗುವುದೇ? 


